ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಕೋಲಾರ ಡಿ.ಸಿ.ಸಿ ಬ್ಯಾಂಕ್‌ನಿಂದ ನೀಡಿರುವ ಸಾಲಗಳ ಬಗ್ಗೆ 
ಶ್ರೀ ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
252 (218) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 3 ವರ್ಷಗಳಲ್ಲಿ ಕೋಲಾರ ಡಿ.ಸಿ.ಸಿ. ಬ್ಯಾಂಕ್‌ ವತಿಯಿಂದ ನೀಡಲಾಗಿರುವ ಸಾಲದ 
ಮೊತವೆಷ್ಟು ; (ವರ್ಷ ಹಾಗೂ ವಿಧಾನಸಭಾ ಕ್ಲೇತ್ರಗಳವಾರು ವಿವರ ನೀಡುವುದು) 


(ಆ) ಇದರಲ್ಲಿ 0೧% ಬಡ್ಡಿ ದರ, 4% ಬಡ್ಡಿ ದರ ಮತ್ತು 4% ಬಡ್ಡಿಗಿಂತ ಹೆಚ್ಚಿನ ಬಡ್ಡಿಗೆ ನೀಡಿರುವ ಸಾಲದ 
ಮೊತವೆಷ್ಟು ; (ವರ್ಷ ಹಾಗೂ ವಿಧಾನಸಭಾ ಕ್ಲೇತ್ರಗಳವಾರು ವಿವರ ನೀಡುವುದು) 


(ಇ) ಈ ಸಾಲಗಳಿಗೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರದಿಂದ ಬಂದಿರುವ ಸಬ್ಬಿಡಿ ಮೊತ್ತವೆಷ್ಟು ; ಮತ್ತು 
ಸಬ್ಬಿಡಿ ಹಣವನ್ನು ನೀಡುವಾಗ ಸರ್ಕಾರ ಅನುಸರಿಸಿರುವ ಮಾನದಂಡಗಳೇನು; 


(ಈ) ಸ್ಪೀಶಕ್ತಿ ಸಂಘಗಳ ಸದಸ್ಯರುಗಳಿಗೆ 0% ಬಡ್ಡಿ ದರದಲ್ಲಿ ಸಾಲ ನೀಡುವಾಗ ಬ್ಯಾಂಕ್‌ಗಳು 
ಅನಮುಸರಿಸಬೇಕಾಗಿರುವ ನಿಯಮಗಳೇನು; 


(ಉ) ಇಂತಹ ಸಾಲಗಳನ್ನು ನೀಡುವಾಗ ಪ್ರತಿ ಸೊಸೈಟಿಗಳು ವೈಭಧಯುತವಾಗಿ ಕಾರ್ಯಕ್ರಮಗಳನ್ನು 
ನಡೆಸುವ ಅವಶ್ಯಕತೆ ಇದೆಯೇ; ಈ ಕಾರ್ಯಕುಗಳಿಗೆ ತಗಲುವ ವೆಚ್ಚವನ್ನು ಭರಿಸುವವರಾರು; 
(ವಿವರಗಳನ್ನು ನೀಡುವುದು) 


(ಊ) ಇ೦ತಹ ವೈಭವಯುತ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಅರ್ಹ ಫಲಾನುಭವಿಗಳ ಬಾತೆಗಳಿಗೆ 
ನೇರವಾಗಿ ಸಾಲದ ಮೊತ್ತವನ್ನು ಜಮೆ ಮಾಡಲು ಸರ್ಕಾರ ಕ್ರಮಕ್ಕೆ ಗೊಳ್ಳುವುದೇ ; 


(ಯ) ಹಾಗಿದ್ದಲ್ಲಿ, ಇದಕ್ಕೆ ಕಾರಣಗಳೇನು ? (ವಿವರಗಳನ್ನು ನೀಡುವುದು) 


